ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1284 

ಮಾನ್ಯ ಸದಸ್ಯರ ಹೆಸರು ಶ್ರೀಪ್ರಕಾಶ್‌ ಕೆ ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 

ಉತರಿಸಬೇಕಾದ ದಿನಾಂಕ 24.12.2021 

ಉತ್ತರಿಸುವ ಸಜಿವರು | ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಪ್ರಶ್ನೆ ಉತ್ತರ 


ಆ) 


ಹಿಂದುಳಿದ ವರ್ಗಗಳ ಕಲ್ಯಾಣ | ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಈ 

ಇಲಾಖೆಯಲ್ಲಿ ಬರುವ ಒಟ್ಟು | ಕೆಳಕಂಡ ನಿಗಮಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ: 

ನಿಗಮ ಮಂಡಳಿಗಳೆಪ್ಟು; 

1. ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 

ನಿಗಮ 

ಕರ್ನಾಟಕ ಉಪ್ಸಾರ ಅಭಿವೃದ್ಧಿ ನಿಗಮ 

ಅಲೆಮಾರಿ/ಅರೆಅಲೆಮಾರಿ ಅಭಿವೃದ್ಧಿ ನಿಗಮ 

ಕರ್ನಾಟಿಕ ವಿಶ್ವಕರ್ಮ ಅಭಿವೃದ್ದಿ ನಿಗಮ 

ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 

ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ದಿ ನಿಗಮ 

ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ದಿ ನಿಗಮ 

ಕರ್ನಾಟಿಕ ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ (ಹಿಂದುಳಿದ 

ವರ್ಗಕ್ಕೆ ಸೇರಿರುವುದಿಲ್ಲ) 

9. ಕರ್ನಾಟಿಕ ವೀರಶೈವ-ಲಿಂಗಾಯತ ಅಭಿವೃದ್ಧಿ ನಿಗಮ 

10. ಮರಾಠ ಅಭವೃದ್ಧಿ ನಿಗಮ - ಇತ್ತಿಚೆಗೆ ಸದರಿ ನಿಗಮದ 
ನೊಂದಣಿ ಪ್ರಕಿಯೆಯು ಮುಗಿದಿದ್ದು, ನಿಗಮವು 
ಕಾರ್ಯಾರಂಭದ ಅಂಚಿನಲ್ಲಿರುತ್ತದೆ. 


11. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ] ಬಂ & ೩೦೩ ನೊಂದಾಯಿಸುವ 
12. ಒಕ್ಕಲಿಗ ಅಭವೃಧ್ಧಿ ನಿಗಮ ಹಂತದಲ್ಲಿರುತ್ತದೆ. 


0 ~NOMYU WN 


ಪುಸ್ತುತ ಸಾಲಿನಲ್ಲಿ ನೀಡಿರುವ |! ಯೋಜನೆಗಳ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ 
ಯೋಜನೆಗಳೇಮು? i 
(ವಿವರ ನೀಡುವುದು) 


a 


ಸಂಖ್ಯೆ: ಹಿಂವಕ 802 ಬಿಎಂಎಸ್‌ 2021 


(ಹೋಟಾ ಸ ಪೂಜಾರಿ) 
ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


ಅನುಬಂಧ 


. ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮ, 
* ಸ್ವಯಂ ಉದ್ಯೋಗ ಸಾಲ ಯೋಜನೆ 

* ಅರಿವು ಶೈಕ್ಷಣಿಕ ಸಾಲ ಯೋಜನೆ (ನವೀಕರಣ) 

* ಅರಿವು ಶೈಕ್ಷಣಿಕ ಸಾಲ ಯೋಜನೆ (ಹೊಸತು) 

* ಗಂಗಾ ಕಲ್ಯಾಣ ಯೋಜನೆ 


. ತರ್ನಾಟಕ ಅಲೆಮಾರಿ/ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ 

* ಸ್ವಯಂ ಉದ್ಯೋಗ ಸಾಲ ಯೋಜನೆ 

* ಸ್ವಸಹಾಯ ಗುಂಪುಗಳ ಮೂಲಕ ಸಾಲ ಮತ್ತು ಸಹಾಯಧನ ಯೋಜನೆ 
* ಬ್ಯಾಂಕ್‌ ಸಹಯೋಗದೊಂದಿಗೆ ಸಾಲ ಮತ್ತು ಸಹಾಯಧನ ಯೋಜನೆ 

* ಅರಿವು ಶೈಕ್ಷಣಿಕ ಸಾಲ ಯೋಜನೆ (ನವೀಕರಣ) 

* ಅರಿವು ಶೈಕ್ಷಣಿಕ ಸಾಲ ಯೋಜನೆ (ಹೊಸತು) 

* ಗಂಗಾ ಕಲ್ಯಾಣ ಯೋಜನೆ 


. ಕರ್ನಾಟಿಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ 
* ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ 
* ಸ್ವಯಂ ಉದ್ಯೋಗ ಸಾಲ ಯೋಜನೆ 


. ಕರ್ನಾಟಿಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 
* ಸಾಂಪ್ರದಾಯಿಕ ವೃತ್ತಿದಾರರ ಸಾಲ ಯೋಜನೆ 

* ಸ್ವಯಂ ಉದ್ಯೋಗ ಸಾಲ ಯೋಜನೆ 

* ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು 

* ಅರಿವು ಶೈಕ್ಷಣಿಕ ಸಾಲ ಯೋಜನೆ (ನವೀಕರಣ) 

* ಅರಿವು ಶೈಕ್ಷಣಿಕ ಸಾಲ ಯೋಜನೆ (ಹೊಸತು) 


. ಕರ್ನಾಟಿಕ ವಿಶ್ವಕರ್ಮ ಸಮುದಾಯಗಳ ಅಭಿವೃಧ್ಲಿ ನಿಗಮ 

* ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಯೋಜನೆ 

* ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ 

* ಸ್ವಯಂ ಉದ್ಯೋಗ ಸಾಲ ಯೋಜನೆ (ಬ್ಯಾಂಕ್‌ ಸಹಯೋಗದೊಂದಿಗೆ) 
* ಅರಿವು ಶೈಕ್ಷಣಿಕ ಸಾಲ ಯೋಜನೆ 

« ಗಂಗಾ ಕಲ್ಯಾಣ ವೈಯಕ್ತಿಕ ನೀರಾವರಿ ಯೋಜನೆ 

* ಮಹಿಳೆಯರಿಗೆ ಮೈಕ್ರೋ ಕೆಡಿಟ್‌ ಸಾಲ ಯೋಜನೆ 


6. ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ 
* ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ 
* ಅರಿವುಶೈಕ್ಷಣಿಕ ಸಾಲ ಯೋಜನೆ 


7. ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 
*  ಕಿರುಸಾಲ/ಸ್ವಸಹಾಯ ಗುಂಪುಗಳಿಗೆ ಸಾಲ ಮತ್ತು ಸಹಾಯಧನ ಯೋಜನೆ 
* ಸ್ವಯಂ ಉದ್ಯೋಗ ಸಾಲ ಯೋಜನೆ 
* ಬ್ಯಾಂಕ್‌ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ ಯೋಜನೆ (ಚೈತನ್ಯ ಸಬ್ಬಿಡಿ 
ಕಂ ಸಾಫ್ಟ್‌ ಲೋನ್‌ ಯೋಜನೆ) 
*« ಕೌಶಲ್ಯಾಭಿವೃದ್ಧಿ/ಉದ್ಯಶೀಲತಾ ತರಬೇತಿ ಯೋಜನೆ 
* ಅರಿವುಶೈಕ್ಷಣಿಕ ಸಾಲ ಯೋಜನೆ 


8. ಕರ್ನಾಟಿಕ ಆರ್ಯ ವೈಶ್ಯ ಅಭಿವೃದಿ ನಿಗಮ (ಹಿಂದುಳಿದ ವರ್ಗಕ್ಕೆ ಸೇರಿರುವುದಿಲ್ಲ) 
* ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ 
* ಅರಿವುಶೈಕ್ಷಣಿಕ ಸಾಲ ಯೋಜನೆ 


9. ಕರ್ನಾಟಿಕ ವೀರಶೈವ-ಲಿಂಗಾಯತ ಅಭಿವೃದ್ಧಿ ನಿಗಮದ ಕ್ರಿಯಾ ಯೋಜನೆಗೆ 
ಅನುಮೋದನೆ ನೀಡುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆ. 


10.ಮರಾಠ ಅಭವೃದ್ಧಿ ನಿಗಮ - ಇತ್ತಿಚಿಗೆ ಸದರಿ ನಿಗಮದ ನೊಂದಣಿ ಪ್ರಕ್ರಿಯೆಯು ಮುಗಿದಿದ್ದು, 
ನಿಗಮವು ಕಾರ್ಯಾರಂಭದ ಅಂಚಿನಲ್ಲಿರುತ್ತದೆ. 


11.ಕಾಡುಗೊಲ್ಲ ಅಭಿವೃದ್ಧಿ ನಿಗಮ 17 ಜಂA ಮತ್ತು A೦A ನೊಂದಾಯಿಸುವ 
12.ಒಕ್ಕಲಿಗ ಅಭವೃದ್ಧಿ ನಿಗಮ ಹಂತದಲ್ಲಿರುತ್ತದೆ. 


